ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಸ್ಮಶಾನ ಮಂಜೂರಾತಿ ಬಗ್ಗೆ 


ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತ್ರ):- 
1177 (1308) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲ್ಲೂಕು ಸೋಂಪುರ ಹೋಬಳಿಯ ಯಾವ 
ಯಾವ ಗ್ರಾಮವಾಸಿಗಳು ಸ್ಮಶಾನ ಭೂಮಿ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿರುತ್ತಾರೆ ; (ವಿವರ ನೀಡುವುದು) 


(ಆ) ಸೋಂಪುರ ಹೋಬಳಿಯ ಬಾಪೂಜಿನಗರ ಮತ್ತು ಕಾಸರಘಟ್ಟಿ ಗ್ರಾಮಗಳಲ್ಲಿ ಕನಿಷ್ಠ ಸ್ಮಶಾನದ 
ಸೌಕರ್ಯವನ್ನು ಸರ್ಕಾರದ ವತಿಯಿಂದ ಒದಗಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ, ಸ್ಪಶಾನ ಭೂಮಿ 
ಮಂಜೂರು ಮಾಡಲಾಗಿದೆಯೇ; 


(ಇ) ಸದರಿ ಗ್ರಾಮ ವಾಸಿಗಳು ಸ್ನಶಾನ ಭೂಮಿ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿರುತ್ತಾರೆಯೇ ; ಇದ್ದಲ್ಲಿ, 
ವಿವರ ನೀಡುವುದು ; ಮತ್ತು ಯಾವ ನಿರ್ದಿಷ್ಠ ದಿನಾಂಕದೊಳಗೆ ಅರ್ಜಿ ವಿಲೇವಾರಿ ಮಾಡುವುದರ 
ಮೂಲಕ ಸ್ಮಶಾನ ಭೂಮಿ ಮಂಜೂರು ಮಾಡಲಾಗುವುದು? 


